ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


ಶ್ರೀ ಎನ್‌. ಅಪ್ಪಾಜಿ ಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
1417 
18.03.2020 


ಪಕ್ನೆ 


ಉತ್ತರ 


ON 


ರಾಜ್ಯದಲ್ಲಿ ವ್ಯಾಪಕ `'ಮಳೆ ಸುರಿದು, 10 
ತಾಲ್ಲೂಕುಗಳಲ್ಲಿ ಪ್ರವಾಹ ಬಂದರೂ ಸಹ 
ಆಪರೇಷನ್‌ ವರ್ಷಧಾರೆ ಹೆಸರಿನಲ್ಲಿ 
ಮೋಡದಬಿತ್ತನೆಗೆ ಸರ್ಕಾರ ಚಾಲನೆ 
ನೀಡಿದೆಯೇ; 


ಮೋಡಬಿತ್ತನೆ ಕಾರ್ಯಾಚರಣೆಯನ್ನು ಮಳೆ ಪಮಾಣ ಕಡಿಮೆ`ಇದ್ದ 
ಪ್ರದೇಶಗಳಲ್ಲಿ ಕೈಗೊಳ್ಳಲಾಗಿದೆ. ಪ್ರವಾಹ ಬಂದ ಮೇಲೆ 
ಕಾರ್ಯಾಚರಣೆ ನಡೆಸಿರುವುದಿಲ್ಲ. 


ಆ) 


ಹಾಗಿದ್ದಲ್ಲಿ `ಈ ಯೋಜನೆಗೆ 2019-20ರಲ್ಲಿ 
ಎಷ್ಟು ಹಣವನ್ನು ನಿಗದಿ ಮಾಡಲಾಗಿತ್ತು 
ಮತ್ತು ಯಾವ ಸಂಸ್ಥೆಗೆ ಈ 
ಯೋಜನೆಯನ್ನು ಕಾರ್ಯಗತಗೊಳಿಸಲು 
ನಿಗಧಿ ಮಾಡಲಾಗಿತ್ತು (ಸಂಪೂರ್ಣ 
ಮಾಹಿತಿ ನೀಡುವುದು) 


2019ರ ಮೋಡಬಿತ್ತನೆ` ಕಾರ್ಯಾಚರಣೆಗೆ 'ರೂ.45.00ಕೋಟಿ ನಿಗಧಿ 
ಮಾಡಲಾಗಿರುತ್ತದೆ. ಕಾರ್ಯಾಚರಣೆ ಕೈಗೊಳ್ಳಲು ಕೆ.ಟಿ.ಪಿ.ಪಿ 
ನಿಯಮಾನುಸಾರ ಟೆಂಡರ್‌ ಕರೆದು, ಗುತ್ತಿಗೆದಾರರಾದ 


Mis. Kyathi Climate Modification Consultants LLP 
ರವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. 


ಇ) 


2019-20" ಮತ್ತು 2020-1" ವರ್ಷಕ್ಕೆ 
ಮುಂದಿನ ವರ್ಷದ ಮುಂಗಾರು ಹಿಂಗಾರು 
ಮಳೆ ಬರುವುದಕ್ಕೆ ಮುಂಚಿತವಾಗಿ 
2020-21ಕ್ಕೂ ಸಹ ಮೋಡ ಬಿತ್ತನೆಗೆ 
ಟೆಂಡರ್‌ ಕರೆಯಲಾಗಿದೆಯೇ; ಈ 
ಟೆಂಡರ್‌ನಲ್ಲಿ ಎಷ್ಟು ಕಂಪನಿಗಳು/ಸಂಸ್ಥೆಗಳು 
ಭಾಗಿಯಾಗಿದ್ದವು; (ವಿವರ ನೀಡುವುದು) 


2079ನೇ `'ವರ್ಷಕ್ಕೆ `ಹಾಗೂ' 2020ನೇ ವರ್ಷಕ್ಕೆ `' ಮೋಡ ಬಿತ್ತನೆ 
ಕಾರ್ಯಾಚರಣೆಯನ್ನು ಕೈಗೊಳ್ಳಲು ಟೆಂಡರ್‌ ಕರೆಯಲಾಗಿದೆ. 


2020ನೇ ವರ್ಷದಲ್ಲಿ ಮೋಡಬಿತ್ತನೆ ಕಾರ್ಯಾಚರಣೆಯನ್ನು ನಡೆಸುವ 
ಹಕ್ಕನ್ನು ಸರ್ಕಾರ ಹೊಂದಿದೆ. ಮಾರ್ಜ್‌-2020ರ ಅಂತ್ಯದ ಮೊದಲು 
ಗುತ್ತಿಗೆದಾರರಿಗೆ ತಿಳಿಸಲಾಗುವುದು ಎಂಬ ಷರತ್ತಿನೊಂದಿಗೆ ಕರಾರು 
ಒಪ್ಪಂದ ಮಾಡಿಕೊಳ್ಳಲಾಗಿದೆ. 


ಟೆಂಡರ್‌ನಲ್ಲಿ ಒಟ್ಟು 02 ಕಂಪನಿಗಳು/ಸಂಸ್ಥೆಗಳು ಭಾಗವಹಿಸಿದ್ದವು. 


1. Mis. Kyathi Climate Modification Consultants 


LLP 
2. Jayaalaxmi Mineral Private Limited. 


ಈ) 


ಅಂತಿಮ ' `ಟೆಂಡರ್‌ ಅನ್ನು ಯಾವ 
ಕಂಪನಿಯು ಪಡೆದುಕೊಂಡಿತ್ತು, ಆ 
ಸಂಸ್ಥೆಯ/ಕಂಪನಿಯ ಹೆಸರೇನು ಈ ಕಂಪನಿ 
ಯಾರಿಗೆ ಸೇರಿದ್ದು, ಸಂಪೂರ್ಣ ಮಾಹಿತಿ 
ನೀಡುವುದು; 


209ನೇ ಹಾಗೂ 2020ನೇ`ವರ್ಷಕ್ಕೆ ಮಳೆಗಾಲದಲ್ಲಿ ಮೋಡಬಿತ್ತನೆ 
ಕಾರ್ಯಾಚರಣೆಯನ್ನು ಕೈಗೊಳ್ಳಲು ಕೆ.ಟಿ.ಪಿ.ಪಿ ನಿಯಮಾನುಸಾರ 
ಟೆಂಡರ್‌ ಕರೆದು, ಗುತ್ತಿಗೆದಾರರಾದ Ms. Kyathi Climate 
Modification Consultants LLP ರವರೊಂದಿಗೆ ಕರಾರು 
ಮಾಡಿಕೊಳ್ಳಲಾಗಿದೆ. ಸದರಿ ಸಂಸ್ಥೆಯ ಮ್ಯಾನೇಜಿಂಗ್‌ ಪಾರ್ಟ್‌ನರ್‌ 
ಶ್ರೀ ಪ್ರಕಾಶ್‌ ಕೆ.ಕೆ ರವರಾಗಿರುತ್ತಾರೆ. 


7) 


ಈ ಹಂದೌ ಮೋಡೆ 'ಬಿತ್ತನೆ`'ಮಾಡಿದ್ದು, ಈ 
ಬಿತ್ತನೆಯ ಯೋಜನೆ ಫಲ ನೀಡಿರುವ ಬಗ್ಗೆ 
ವೈಜ್ಞಾನಿಕ ವರದಿ ಇಲ್ಲದಿದ್ದರೂ ಸಹ ಈ 
ದುಂದು ವೆಚ್ಚದ ಯೋಜನೆಯನ್ನು ಸರ್ಕಾರ 
ಯಾರ ಹಿತಕ್ಕಾಗಿ ಕೈಗೊಂಡಿತ್ತು ಎಂಬುದರ 
ಬಗ್ಗೆ ಪೂರ್ಣ ದಾಖಲೆಗಳೊಂದಿಗೆ ಮಾಹಿತಿ 
ನೀಡುವುದು? 


ಈ ಹಂಡೆ 2017ರ ಕಾರ್ಯಾಚರಣೆಯನ್ನು ವಿಷಯ 
ತಜ್ಞರನ್ನೊಳಗೊಂಡ ತಂಡವು ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ 
ವರದಿ ಮಾಡಿದೆ. ಮೋಡಬಿತ್ತನೆ ಮಾಡಿದ ಸ್ಥಳಗಳಲ್ಲಿ ಉತ್ತಮ 
ಮಳೆಯಾಗಿದೆ ಹಾಗೂ ನೈಸರ್ಗಿಕ ಮಳೆಗಿಂತ ಶೇ.27.90ರಷ್ಟು ಹೆಚ್ಚು 
ಮಳೆಯಾಗಿದೆ ಎಂದು ವರದಿ ಮಾಡಿದ್ದಾರೆ. 


ಸಂ.ಗ್ರಾಕುನೀ&ನೈಐ/128/ಗ್ರಾನೀಸ()/2020 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


